ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ 19ನೇ ಜುಲೈ, 2019 


ವಸತಿ ಯೋಜನೆ ಕುರತು 
ಶ್ರೀ ಕೆ.ಸಿ. ಕೊಂಡಯ್ಯ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ)- 
379 (442) ಮಾನ್ಯ ವಸತಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ .- 


(ಅ) ಬಳ್ಳಾರಿ ಜಿಲ್ಲೆಯಾದ್ಯಂತ 2017-18, 2018-19ನೇ ಸಾಲಿನಲ್ಲಿ ಬಸವ ವಸತಿ ಯೋಜನೆ/ವಾಜಪೇಯಿನಗರ ವಸತಿ 
ಯೋಜನಯಡಿ ಹಾಗೂ ಇನ್ನಿ ತರ ಸರ್ಕಾರಿ ವಸತಿ ಯೋಜನೆಯಡಿ ಎಷ್ಟು ಮನೆಗಳನ್ನು ಹಂಚೆಕೆ ಮಾಡಲಾಗಿದೆ ; 


(ಆ) ಈ ಯೋಜನೆಗಳ ಉಪಯೋಗವನ್ನು ಎಷ್ಟು ವಸತಿ ಹೀನರು ಪಡೆದುಕೊಂಡಿದ್ದಾರೆ ; (ವಿವರ ನೀಡುವುದು) 
(ಇ) ಬಳ್ಳಾರಿ ಜಿಲ್ಲೆಯ ಹೂವಿನಹಡಗಲ ತಾಲ್ಲೂಕು ಗದ್ದಿಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೆಚ್ಚು ವಸತಿ ಹೀನರಿದ್ದು 
ಹೆಚ್ಚುವರಿಯಾಗಿ 100 ಮನೆಗಳನ್ನು 2017-18 ನೇ ಸಾಲಿನಲ್ಲಿ ಹಂಚಿಕೆ ಮಾಡಲು ಹಿಂದಿನ ಇಬ್ಬರು ಸಚಿವರು ಸೂಚಿಸಿದ್ದರೂ 


ಇದುವರೆವಿಗೂ ಕಾರ್ಯಗತವಾಗಿಲ್ಲವೇಕೆ; ಈ ಕಾರ್ಯ ಯಾವ ಹಂತದಲ್ಲಿದೆ ? 


